ಗಾ ಮ ಈ ಇನಾಸ 
ಇ ಇಹ OS aye 


ಜಿ.ಎ೦.ಕ್ರಿಂ ಸ್ಮಾರಕ ಪ್ರತಿಷ್ಟಾನದ ವಾರ್ತಾಪತ್ರ 


ಸಂಪುಟ: ೦೨ ಸಂಚಿಕೆ: ೧೦ ಜನವರಿ ೨೦೧೬ ಪುಟಗಳು ೮ ವಾರ್ಷಿಕ ಚಂದ ರೂ. ೨೦/- ಸಂಪಾದಕರು : ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 
Vol. 02 Issue 10 January 2016 Pages -8 A. Sub. - Rs. 20/- Editor : Sri. B.R. Ravindranath 


ಪ್ರೊ ಅಂ. ಅಟ್‌ ಕೃತಯ ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದಲ್ಲಿ ನವೆಂಬರ್‌-ಡಿಸೆಂಬರ್‌2015 ತಿಂಗಳಲ್ಲಿ ನಡೆದ ಕಾರ್ಯಕ್ರಮಗಳು 


ಗೌರವಾಧಕರು 
ರಿ ದಿನಾಂಕ : 26-11-2015 ಗುರುವಾರ ಸಂಜೆ 6ಕ್ಕೆ 


ಪದಾಧಿಕಾರಿಗಳು ತೀ.ನಂ.ಶ್ರೀ. ಸ್ನಾರಕ ವಿಶೇಷ ಉಪನ್ಯಾಸ 
9 [J ಗು 
ಡಾ| ಪಿ. ವಿ. ನಾರಾಯಣ 


ಅಧ್ಯಕ್ಷರು 
ಪ್ರೊ| ಜಿ. ಅಬ್ದುಲ್‌ ಬಷೀರ್‌ 
ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 
ಗೌ| ಕಾರ್ಯದರ್ಶಿಗಳು 


ಆಚಾರ್ಯ ಪಾಠ ಶಾಲಾ ಕಾಲೇಜಿನ ನಿವೃತ್ತಸಂಸ್ಕೃತ ಪ್ರಾಧ್ಯಾಪಕರೂ ಸುಪ್ರಸಿದ್ಧ 
ವಿಮರ್ಶಕರೂ ಆದ ಡಾ. ಬಿ.ಎನ್‌. ಸುಮಿತ್ರಾಬಾಯಿಯವರು . ಸಂಸ್ಕೃತ ನಾಟಕಗಳ 
ವಿಮರ್ಶೆ-ತೀ.ನಂ.ಶ್ರೀ. ಅವರ ದೃಷ್ಟಿ ಎಂಬ ವಿಷಯವನ್ನು ಕುರಿತು ವಿಶೇಷ ಉಪನ್ಶಾಸವನ್ನು 
ನೀಡಿದರು. ತೀ.ನಂ.ಶ್ರೀ ಅವರ ಕಾಳಿದಾಸನ ಶಾಕುಂತಲ ನಾಟಕ ಮತ್ತು ವಿಕಮೋರ್ವಶೀಯ 
ನಾಟಕಗಳ ವಿಮರ್ಶೆಯನ್ನು ಮಾಡುವಾಗ ಅನುಸರಿಸುವ ವಿಧಾನಗಳು ಅಚ್ಚರಿಯನ್ನು 
ಶ್ರೀ ಎಂ. ಎಸ್‌. ರಾಮಪ್ರಸಾದ್‌ | ಮೂಡಿಸುತ್ತವೆ, ಅವರ ಸ್ಥ ಸೃಜನಶೀಲಶಕ್ತಿಯನ್ನು ಎಷ್ಟು ಕೊಂಡಾಡಿದರೂ ಸಾಲದು! ಅವರ 
ಕೋಶಾಧಿಕಾರಿ ಸರಳಭಾಷಾ ಬಳಕೆಯ ವಿಧಾನ ಮನಮೆಚ್ಚುವಂತಿದೆ; ಕೆಲವು ಕಡೆ ಅವರ ವಾದವನ್ನೂ 


ಬಿ ಎಂ ಶೀ ಸಾರಕ ಪತಿಷಾನದ ಒಪ್ಪದಿರಬಹುದು ಎಂದು ತಮ್ಮ ಉಪನ್ಯಾ ಸದಲ್ಲಿ ಹೇಳಿದರು. 
ಮು [J ko © 


ಸಂಯೋಜನಾಧಿಕಾರಿಗಳು ಎಂ.ಇ.ಎಸ್‌. ಕಾಲೇಜಿನ ಸ ಸಂಸ್ಕತ ಪ ಪ್ರಾಧ್ಯಾಪಕರೂ ರಂಗಕರ್ಮಿಗಳೂ ಸುಪಸಿ ಸಿದ್ಧ 
ಪ್ರೊ ವಿಜಯಾ ಸುಬ್ಬರಾಜು - ಶಿಕ್ಷಣ ವಿಭಾಗ ವಿಮರ್ಶಕರೂ ಆದ ಡಾ.ಜೆ. ಶ್ರೀನವಾಸಮೂರ್ತಿಗಳ ಸಮಾರಂಭದಲ್ಲಿ ಅಧ್ವಚೆಯನ್ನೂ 
ಪ್ರೊ| ಹೆಚ್‌. ಶೇಷಗಿರಿ ರಾನ್‌ - ಪ ಸಪತ ವಿಭಾಗ. ( ವಹಿಸಿದ್ದರು. ಡಾ.ಬಿ.ಎನ್‌. ಸುಮಿತ್ರಾ ಬಾಯಿಯವರು ಕೆಲವು ಅಭಿಪ್ರಾಯಗಳನ್ನು ಒಪ್ಪಿಕೊಳ್ಳವುದರ 
ಪ್ರೊ ಅನಿಲ್‌ ಕುಮಾರ್‌ - ಅಂತರಿಕ ಲೆಕ್ಕ ಪರಿಶೋಧನೆ ಮೂಲಕ ಶ್ರೀಯುತರು ಸಂಸ್ಥತ ನಾಟಕಗಳ ಬಗ್ಗೆ ದೀರ್ಫ ಉಪನ್ಯಾಸವನ್ನೇ ಮಾಡಿದ್ದು 
ಹೆಚ್ಚುಗಾರಿಕೆಯ ವಿಷಯವಾಗಿದೆ! ಅಧ್ಯಕ್ಷ ಭಾಷಣ ಅನೇಕ ಹೊಸ ವಿಷಯಗಳನ್ನು ಒಳಗೊಂಡಿತ್ತು 


ಚಂದಾ ವಿವರಗಳು ಡಾ. ಬಿ.ಸಿ.ರಾಜಕುಮಾರ್‌ ಮತ್ತು ಪ್ರೊಪಿ.ವನಜ ಅವರು ವಿಶೇಷ ಉಪನ್ಯಾಸಕ್ಕೆ 
ವಾರ್ಷಿಕ ಚಂದಾ ಸಂವಾದ ರೂಪದಲ್ಲಿ ವಿಶೇಷ ಪ್ರತಿಕ್ರಿಯೆಯನ್ನೂ ವ್ಯಕ್ತಪಡಿಸಿದ್ದು ಅರ್ಥಪೂರ್ಣವಾಗಿದೆ.ಡಾ. 
ರೂ. ೨೦/- ಪಿ.ವಿ. ನಾರಾಯಣ ಮತ್ತು ಪ್ರೊ ಎಂ.ಎಚ್‌. ಕೃಷ್ಣಯ್ಯ ಉಪಸ್ಥಿತರಿದ್ದರು 
ಐದು ವರ್ಷಗಳ ಚಂದಾ 
ರೂ. ೧೦೦/- 


ವಿಳಾಸ 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 
ತಿ key ಥಿ 
ಸ್ಥಾಪನೆ : ೦೬-೦೫-೧೯೭೯ 
ಎಂ.ವಿ.ಸೀ. ಸ್ನಾತಕೋತ್ತರ ಸಂಶೋಧನ ಕೇಂದ್ರ 
ಬಿ.ಎಂ.ಶ್ರೀ. ಕಲಾಭವನ, 


೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ 
ಬೆಂಗಳೂರು - ೧೯ 
ದೂರವಾಣಿ: 
೨೬೬೧೫೮೭೭, ೨೬೬೭೬೭೭೩ 
ಇಮೇಲ್‌ : bmsritrust@gmail.com 


1100880೩50 January 2016 


Vol. 02 Issue 10 


ಸಂಪಾದಕೀಯ 
ಹೊಂಗನಸು ಓದುಗರಿಗೆ ಹೊಸ 
ಶುಭಾಶಯಗಳು. 


ಪ್ರತಿ ವರ್ಷದಂತೆ ಈ ವರ್ಷದ ಪ್ರಾರಂಭದಲ್ಲಿ ಜನವರಿ 
3ನೇ ತೇದಿಯಂದು ಪ್ರತಿಷ್ಠಾನ ಕೊಡಮಾಡುವ ಪ್ರತಿಷ್ಠಿತ 
ಶ್ರೀ ಸಾಹಿತ್ಯ ಪ್ರಶಸ್ತಿಯನ್ನು ಜನಪ್ರೀಯ ದಲಿತ ಕವಿ ಎಂದು 
ಹೆಚ್ಚು ಪ್ರಸಿದ್ಧರಾಗಿರುವ ಡಾ.ಸಿದ್ಧಲಿಂಗಯ್ಯ ಅವರಿಗೆ 


ವರ್ಷದ 


ನೀಡಲಾಗುತ್ತದೆ. ಈ ಕಾರ್ಯಕ್ರಮ ನಮ್ಮ ಪ್ರತಿಷ್ಠಾನದ 
ಪ್ರಮುಖ ಕಾರ್ಯಕ್ರಮವಾಗಿರುತ್ತದೆ. ಈ ಪ್ರಶಸ್ತಿಯನ್ನು 
ಸ್ಥಾಪಿಸಿರುವ ಶ್ರೀಮತಿ ಕಮಲಿನಿ ಶಾ. ಬಾಲೂರಾವ್‌ ಅವರಿಗೆ 
ಮತ್ತೊಮ್ಮೆ ನಮ್ಮ ಕೃತಜ್ಞತೆಗಳು. 
ಡಾ. ಸಿದ್ಧಲಿಂಗಂರ್ಯ್ಯ ಅವರಿಗೆ ನಮ್ಮೆಲ್ಲರ 
ಅಭಿನ೦ದನೆಗಳು. 
ಬಿಆರ್‌ ರವೀಂದ್ರನಾಥ್‌ 
ಸಂಪಾದಕರು 


ಬಿಎಂಶ್ರೀ ಕಲಾ ಭವನ 

150 ಜನರಿಗೆ ಸ್ಥಳಾವಕಾಶ ಧ್ವನ, ಬೆಳಕು, ಪ್ರೊಜೆಕ್ಟರ್‌ 
ಸೌಲಭ್ಯಗಳು ಇರುವ ಬಿಎಂಶ್ರೀ ಕಲಾ ಭವನ ಸಾಹಿತ್ಯ — 
ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಲಭ್ಯವಿದೆ.ಉಪನ್ಯಾಸ, 
ವಿಚಾರಗೋಷ್ಠಿ, ಪುಸ್ತಕ ಬಿಡುಗಡೆ, ಕವಿಗೋಷ್ಠಿ, ಸಭೆ, ಸಂವಾದ, 
ಸಂಗೀತ, ನೃತ್ಯ, ಮುಂತಾದ ವೈವಿಧ್ಯಮಯ ಕಾರ್ಯಕ್ರಮಗಳಿಗೆ 
ಸಾಹಿತ್ಯಾಸಕ್ತರು, ಸಂಘ ಸಂಸ್ಥೆಗಳು ಪಡೆಯಬಹುದು. ವಿವರಗಳಿಗೆ 
ಪ್ರತಿಷ್ಠಾನದ ಕಚೇರಿಯನ್ನು ಸಂಪರ್ಕಿಸಿ. 


ಆಧುನಿಕ ವಚನಗಳು 
-ಜಿ. ಅಬ್ದುಲ್‌ ಬಷೀರ್‌ 
ಬಾಯಲ್ಲಿ ಹಿತ, ಮನದಲ್ಲಿ ಕುಪಿತರಂತೆ 
ನನ್ನನ್ನು ಇಡದಿರಯ್ಯಾ! 
ವಿಶ್ವವನ್ನ ಅನೀತಿಯತ್ತ ಸೆಳೆಯಲೆತ್ಲಿಸಿದರೂ 
ನಾನು ನಾನೇ ಆಗಿರುವಂತೆ ಮಾಡಯ್ಯಾ ಎನ್ನ ತಂದೆ 


ಅಯ್ಯಾ ನಾ ನನ್ನ ಸಿರಿಯ ಬಯಸೆನು 

ನನ್ನ ನೆನಪೇ ಎನಗೆ ಸ್ವರ್ಗ ಸುಖ 

ಮತ್ತೊಂದು ಸ್ವರ್ಗವ ನನೇಕೆ ಬಯಸಲಿ ಅಯ್ಯಾ! 
ಎನ್ನ ಉಸಿರಿರುವನ್ನ ನನ್ನತ್ತಲೇ 

ಎನ್ನ ಧ್ಯಾನ ಹರಿವಂತೆ ಮಾಡು 

ದೀನ ದಯಾಳು “ಅಲ್ಲಾರಖಾ'. 


ಶ್ರದ್ಧಾಂಜಲಿ 


ಸಿರ್ವಾತಿ'೦ತಿ', ವ 
ಹೋರಾಟಗಾರ ತಿರುಮಲೆ 
ತಾತಾಚಾರ್ಯ ಶರ್ಮಾ ಅವರ 
ಪುತ್ರ ತಿರುಮಲೆ ಶ್ರೀರಂಗಾ 
ಚಾರ್ಯ (90) ಅವರು 4- 
12-2015 ರಂದ 
ನಿಧನರಾದರು. ತಮಿಳುನಾಡಿನ 
ತಿರುವ ಣ್ಣಾಮು ಲೆ ಬಳಿ 
ಅಕ್ಟೋಬರ್‌ನಲ್ಲಿ ಸಂಭವಿಸಿದ್ದ 
ಕಾರು ಅಪಘಾತದಲ್ಲಿ 


~ 
46 
೪ 
ಕ್ಸ 
ಗಾಯಗೊಂಡಿದ್ದ ಅವರು, 


ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. 


ಕರ್ನಾಟಕ ಲೇಖಕರ ಸ೦ಘದ ಅಧ್ಯಕ್ಷರಾಗಿದ್ದ ಅವರು, 
ಇತಿಹಾಸ ತಜ್ಞರಾಗಿದ್ದರು. ಕಲಾ ವಿಮರ್ಶಕ ಹಾಗೂ 
ವಾಗ್ಮಿಯಾಗಿಯೂ ಹೆಸರು ಮಾಡಿದ್ದರು. 


ಬಿ.ಎಂ.ಶ್ರೀ. ಪ್ರತಿಷ್ಠಾನವು ತಿರುಮಲೆ ಶ್ರೀರಂಗಾಚಾರ್ಯ 
ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತದೆ. 


ಸದಸ್ಯರ ಗಮನಕ್ಕೆ 


ಬಿ.ಎಂ.ಶ್ರೀ.ಸ್ಮಾರಕ ಪ್ರತಿಷ್ಠಾನವು ಎಲ್ಲಾ ಸದಸ್ಯರ 
ವಿಳಾಸಗಳನ್ನು ಖಚಿತಪಡಿಸಿಕೊಂಡು ಈ ಮೈಲ್‌ ವಿಳಾಸ ಹಾಗೂ 
ಮೊಬೈಲ್‌ ದೂರವಾಣಿ ಸಂಖ್ಯೆ ಇವುಗಳನ್ನೂ ಒಳಗೊಂಡ 
ಪರಿಷ್ಕೃತ ವಿಳಾಸ ಮಾಹಿತಿಗಳನ್ನು ಡಿಜಿಟಲೀಕರಿಸುವ ಕೆಲಸವನ್ನು 
ಪ್ರಾರಂಭ ಮಾಡಿರುತ್ತದೆ. ಇದರಿಂದ ಪ್ರತಿಷ್ಠಾನದ ಚಟುವಟಿಕೆಗಳಲ್ಲಿ 
ಹೆಚ್ಚಿನ ದಕತೆ ಹಾಗೂ ಮಿತವ್ನಂರು ಸಾಧಿಸಲು 
ಸಾಧ್ಯವಿರುತ್ತದೆ.ಪ್ರತಿಷ್ಠಾನದ ಎಲ್ಲಾ ಸದಸ್ಯರೂ ತಮ್ಮ ಈ ಮೈಲ್‌ 
ವಿಳಾಸ ಹಾಗೂ ಮೊಬೈಲ್‌ ದೂರವಾಣಿ ಸಂಖ್ಯೆ ಇವುಗಳನ್ನೂ 
ಒಳಗೊಂಡ ವಿಳಾಸಗಳನ್ನು ಪ್ರತಿಷ್ಠಾನದ ಕಚೇರಿಗೆ ಈ ಕೆಳಕಂಡ 
ಯಾವುದೇ ರೀತಿಯಲ್ಲಿ ತಲುಪಿಸಬೇಕೆಂದು ಕೋರುತ್ತೇವೆ: 


1 ಒಂದು ಪೋಸ್ಟ್‌ ಕಾರ್ಡ್‌ ನಲ್ಲಿ ಎಲ್ಲಾ ವಿವರಗಳನ್ನು 
ಬರೆದು ಕಳುಹಿಸುವುದು 


2. ಪ್ರತಿಷ್ಠಾನದ ಈ ಮೈಲ್‌ ವಿಳಾಸಕ್ಕೆ ಎಲ್ಲಾ ವಿವರಗಳನ್ನು 
ಕಳುಹಿಸುವುದುಲಟಡಿಣಡಿಣಣ(8೦ಟಚುಟ.ಛಿ9ಟ 

3. ಪ್ರತಿಷ್ಠಾನದ ಕಚೇರಿಗೆ ದೂರವಾಣಿ ಕರೆ ಮಾಡಿ 
ವಿವರಗಳನ್ನು ನೀಡುವುದು 080 26615877 


4. ಪ್ರತಿಷ್ಠಾನದ ಕಚೇರಿಗೆ ಭೇಟಿ ನೀಡಿದಾಗ ವಿವರಗಳನ್ನು 
ನೀಡುವುದು 


Page 2 January 2016 Honganasu 


Vol. 02 Issue 10 


ಜನವರಿ 2016ರಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮಗಳು 


03-01-2016 ಭಾನುವಾರ 
“ಶ್ರೀ ಸಾಹಿತ್ಯ ಪ್ರಶಸ್ತಿ ಪ್ರದಾನ”ಡಾ॥ ಸಿದ್ಧಲಿಂಗಯ್ಯ ಅವರಿಗೆ 
ಸ್ತಿ ಪ್ರದಾನ : ನಾಡೋಜಿ ಹಂಪ ನಾಗರಾಜಯ್ಯ 
ಅಧ್ಯಕ್ಷತೆ ಕ ನ್ಯಾಯಮೂರ್ತಿಎ.ಜೆ. ಸದಾಶಿವ 


ನ್‌ ಇನ್ಸ್‌ಟಿಟ್ಯೂಡ್‌ ಆಫ್‌ ವರ್ಲ್ಡ್‌ ಕಲ್ಚರ್‌ ಬೆಳಿಗ್ಗೆ 10.30 


08-01-2016 ಶುಕ್ರವಾರ 
ಕನ್ನಡ ಸ೦ಸ್ಕೃತಿದರ್ಶನ (ಸಾಕ್ಷ್ಯಚಿತ್ರ ಪ್ರದರ್ಶನ) ಸಂಜೆ. 6.00 


11-01-2016 ಸೋಮವಾರ 
ಅಕ್ಕರಗೊಟ್ಟಿ; “ಶಾ. ಬಾಲೂರಾವ್‌ ಮಾತಿನ ಮನೆ” 
ಜೈಮಿನಿ ಭಾರತದ ಮೂರು ಪದ್ಯಗಳ ಅರ್ಧಜಿಜ್ಞಾಸೆ ಸಂಜೆ .6.00 
ಚರ್ಚೆಗೆ ಚಾಲನೆ : ಶ್ರೀ ವರದರಾಜಅಯ್ಯಂಗಾರ್‌ 
ಪುಟ 6 ರಲ್ಲಿ ಪದ್ಯವನ್ನು ಪ್ರಕಟಿಸಲಾಗಿದೆ 
19-01-2016 ಮಂಗಳವಾರ 
ವಚನವಿಹಾರ (ಸಂಗೀತಾತ್ಮಕ ಸಾಕ್ಷ್ಯಚಿತ್ರ ಸಂಜೆ.6.00 


23-01-2016 ಶನಿವಾರ 
ದಿ॥ ಬಿ.ಎಸ್‌. ಗೋಪಾಲ ರಾವ್‌ ಮತ್ತು ಶ್ರೀಮತಿ ವೇದವತಿಬಾಯಿ 
ದತ್ತಿ ಗಮಕ ವಾಚನ- ವ್ಯಾಖ್ಯಾನ ಶ್ರೀಮತಿ ಶೋಭಾ ಬೆಳಿಗ್ಗೆ 11.00 


24-01-2016 ಭಾನುವಾರ 
ಮೋಹನ್‌ದೇವ ಆಳ್ವಾ- ಡಾ. ಎಂ.ಕೆ. ಶೈಲಜಾ ದತ್ತಿ 
ಹಿಂದೂಸ್ತಾನ ಗಾಯನ ಸ್ಪರ್ಧೆ 
ಬೆಳಿಗ್ಗೆ 10.30 
28-01-2016 ಗುರುವಾರ 
ಕಣಕಟ್ಟೆ ಕೃಷ್ಣಮೂರ್ತಿ ರಾವ್‌ ದತ್ತಿ 
ಕರ್ನಾಟಕ ಶಾಸ್ತ್ರೀಯ ಗಾಯನ 
ಶ್ರೀಮತಿ ಸುಷ್ಠಾಸಂತೋಷ್‌ 
ಸಂಜೆ 6.00 


1100880450 January 2016 
Vol. 02 Issue 10 


“ಅಕ್ಕರ ಗೊಟ್ಟ' (ತಿಂಗಳ ಮುಕ್ತ ಸಂಸ್ಕೃತಿ ಚಿಂತನೆ) 
ಅಕ್ಕರಗೊಟ್ಟಿ ಕಾರ್ಯಕ್ರಮ-3 
(13-11-2015ಶುಕ್ರವಾರ) 
ಸಂಜೆ 5:30 ರಿಂದ 7:30 ಶಾ. ಬಾಲೂರಾವ್‌ ಮಾತಿನ ಮಂಟಪ 
ವಿಷಯ "ಕುಮಾರವ್ಯಾಸ ಭಾರತ'ದ ಎರಡು ಪದ್ಯಗಳ ಅರ್ಥಜೆಜ್ಞಾಸ್ಸೆ ಚರ್ಚೆಗೆ ಚಾಲನೆ: ಡಾ. ನಳಿನಿ ವೆಂಕಟೇಶ್‌ 
ಬ 13ನೇ ಆಶ್ವಾಸದ ಪದ್ಯ- 7ಎ ಮತ್ತು ಮುಕ್‌ ಗದ್ಯಭಾಗಗಳ ಅರ್ಥಜಿಜ್ಞಾಸೆ 


13-71 ಈ ಪದ್ಯದ ಹಿನ್ನೆಲೆಯು ಹೀಗಿದೆ. 
ದುರ್ಯೋಧನ ಹಾಗೂ ಸಂಜಯರು ಯುದ್ಧಭೂಮಿಯಲ್ಲಿ 


ನಡೆದುಬರುತ್ತಿರುತ್ತಾರೆ. ಇಬ್ಬರೂ ಶರಶಯನರಾಗಿದ್ದ ಭೀಷ್ಮರನ್ನು 


ಭೇಟಿ ಮಾಡುತ್ತಾರೆ.ಅವರ ಸಲಹೆಯಂತೆ ಸಂಜಯನನ್ನು 
ಧೃತರಾಷ್ಟ್ರನ ಬಳಗೆ ಕಳುಹಿಸಿ, ದುರ್ಯೋಧನನು ಒಬ್ಬನೇ 
ವೈಷಂಪಾಯನ ಸರೋವರದ ಕಡೆಗೆ ಬರುತ್ತಾನೆ. ಹಾಗೆ ಅವನು 
ರಣರಂಗವನ್ನು ಹಾದು ಬರುತ್ತಿದ್ದಾಗ, ಆಗಿನ ರಣರಂಗದ 
ವರ್ಣನೆ ಈ ರೀತಿ ಇದೆ. 


ಶಬ್ದ ಮಾಡುತ್ತಿರುವ ರಥಗಳಿಂದ ಹೊರಹೊರಟ ಸಹಸ್ರಾರು 
ಉರಿಯ ಜ್ವಾಲೆಗಳು ಮೇಲೆ ಹಾಯ್ದ, ಎಲ್ಲೆಲ್ಲಿಯೂ ಆವರಿಸಿಕೊಂಡು 


ಸುಡುತ್ತಿರಲು, ಎಲ್ಲೆಲ್ಲಿಯೂ ಬೇಯುತ್ತಿರುವ ಹೆಣದ ರಾಶಿಗಳನ್ನು 


ಚೆಕ್‌ ಮೊಕ್‌ ಎಂದು ಆಗ ಕತ್ತರಿಸಿ, ಭಯಂಕರ ಪಿಶಾಚ ಸಮೂಹವು 
ಕೈಯಿ ಬಾಯಿ ಸುಡುತ್ತಿರುವುದನ್ನು (ನೋಡಿದ) ದುಯೋಧನನ 
ಮನಸ್ಸಿಗೆ ಹೆದರಿಕೆಯುಂಟಾಯಿತು. 

ನಿಗಿನಿಗಿ ಹೊಳೆಯುವ ಕೆಂಡದ ಮೇಲೆ, ಹಳೆಯ 
ಬೇವಿನೆಣ್ಣೆಯಲ್ಲಿ ತೊಯ್ದು ಬೆಳ್ಳುಳ್ಳಿಯ ವಾಸನೆಯು, ಗುಳ್ಳೆ ನರಿಯ 


ಬಾಯಲ್ಲಿ ಸುಡುತ್ತಿರುವ ಬೇಯುತ್ತಿರುವ ಹೆಣಗಳ ದುರ್ನಾಡತವನ್ನು 
ತಡೆದು ಕೊಳ್ಳಲಾರದೆ ದೊಡ್ಡ ಹೆಜ್ಜೆಯಿಂದ ಯುದ್ಧಭೂಮಿಯನ್ನು 


ದಾಟಿ ದೂರ ಹೋಗಿ, ಪ್ರಳಯ ಕಾಲದಿಂದ ಅಪ್ಪಳಿಸಲ್ಪಟ್ಟ ಎಂಟು 
ದಿಕ್ಷದೇಶಗಳ ಕೀಲುಗಳ ಕಟ್ಟುಳ್ಳ ಆಕಾಶವೇ ಹರಿದು ಬಿದ್ದ ಹಾಗೆ 


(ಆದಿವರಾಹನು ಸಮುದದಲ್ಲಿ ಮುಳುಗಿದ ಭೂಮಂಡಲವನ್ನು ಎತ್ತಿ 


ತಂದಾಗ, 
ಎಂಬಂತೆ) 


ಈ ಪದ್ಯ ಹಾಗೂ ಗದ್ಯದಲ್ಲಿ ಪಂಪಕವಿಯು ವರ್ಣನೆಗಾಗಿ 


ಆಕಾಶ ಮಂಡಲವೇ ಜಲದಿಂದ ಆವೃತವಾಗಿದೆಯೋ 


ವರ್ಣನೆಗಾಗಿ ವರ್ಣನೆಯನ್ನು ತರದೆ, “ದುರ್ಯೋಧನನ 
ಮನಸ್ಥಿತಿಯನ್ನು ಯುದ್ಧರಂಗದ ಭೀಭತ್ಸ ವರ್ಣನೆಯೊಂದಿಗೆ 
ಮಿಳಿತಗೊಳಿಸಿ ದುಯೋಧನನ ಮನಸ್ಥಿತಿಯನ್ನು ಯುದ್ಧ ರಂಗದ 
ಭೀಭತ್ರ ವರ್ಣನೆಯೊಂದಿಗೆ ಮಿಳಿತಗೊಳಿಸಿದ್ದಾನೆ. ಕಗ್ಗತ್ತರೆಯಲ್ಲಿದ್ದಾಗ 
ಒಂದು ಮಿಣುಕು ದೀಪವೂ ಕಗ್ಗತ್ತಲೆಯಲ್ಲಿದ್ದಾಗ ಒಂದು ಮಿಣುಕು 
ದೀಪವೂ ಧೈರ್ಯಕೊಂಡುವಂತೆ, ಅದುವರೆಗೂ ಯುದ್ಧವೀರ 
ನಾಗದಿದ್ದರೂ ಸಂಜಯನು ದುರ್ಯೋನನನೊಂದಿಗೆ ಇದ್ದನು. 
ಭೀಷ್ಮರ "ಸಲಹೆಯಂತೆ ಸಂಜಯನು ಧೃತರಾಷ್ಟ್ರನತ್ತ ಹೋಗಲು, 
ದುರ್ಯೋಧನನು ಏಕಾಂಗಿಯಾಗಿ ರಣರಂಗದ ಮೂಲಕ ಹಾದು 
ಹೋಗುತ್ತಿದ್ದನು. ಯುದ್ಧದ ಮೊದಲ ದಿನ ಭೀಷ್ಯ ದ್ರೋಣ, ಕರ್ಣ, 
ದುಶ್ಯಾಸನ ಇತ್ಯಾದಿ ಎಲ್ಲರಿಂದಲೂ ಪರಿವೃತನಾದ ಕುರುಪತಿಯು, 
ಈಗ ಒಬ್ಬೊಬ್ಬರನ್ನಾಗಿ ಎಲ್ಲರನ್ನು ಕಳೆದುಕೊಂಡು, ಕೊನೆಯದಾಗಿ 
ಎಕೈಕನಾಗಿ ಉಳಿದಿದ್ದ ಸಂಜಯನೂ ದೂರವಾದ ಮೇಲೆ ಅಕ್ಷರಶಃ 
ಏಕಾಂಗಿಯಾದನು. ಅಲ್ಲಿಯವರೆಗೂ ಯುದ್ಧರಂಗವನ್ನು 
ನೋಡಿರಲಿಲ್ಲವೆ೦ದಲ್ಲ. "ಹದಿನೇಳು ದಿನಗಳ ಯುದ್ಧವು 
ಮುಗಿದಿತ್ತು. ಸಂಜಯನೇ ವರ್ಣಿಸಿದ್ದನು. ಆದರೆ ದುರ್ಯೋಧನನಿಗೆ 
ಅದು ನೋಟಮಾತ್ರವಾಗಿತ್ತು. ಆದರೆ ಈಗ ಅವನು ಒಂಟಿಯಾಗಿ 
ನಡೆದು ಬರುತ್ತಿದ್ದಾಗ ಅವನ ಪಜ್ಜೆಗೆ ಧಾಳಿಯಿಟ್ಟಿತ್ತು. ು.ಯುದ್ದರಾಗದ 
ಒಂದೊಂದು ಕಿಯೆಯೂ ಅವನಲ್ಲಿ ಹೆದರಿಕೆಯನ್ನು; ೦ಟು ಮಾಡಿತು. 


ಅವನು “ ಕೋಳ್ದಾಂಟನೊಳ್‌'-ಹೆಣಗಳು ಬೇಯುತ್ತಿರುವ 
ನಾರುತ್ತಿರುವ ದುರ್ವಾಸನೆಯ ಹೊಡೆತದ ವ್ಯಾಪ್ತಿಯಿಂದ 
ತಪ್ಪಿಸಿಕೊಳ್ಳಲು ದಾಪುಗಾಲಿಕ್ಕೆ “ಕೊಳುಗುಳಮಂಕೆ ದು' ಮುಂದೆ 
ಮುಂದೆ ಹೋದಾಗ, ಆ ವೈಷಂಪಾಯನ ಸರೋವರದ ವೈಶಾಲ್ಯತೆ 
ಹೀಗೆ ಕಾಣಿಸಿತು-“ಪ್ರಳಯ ಕಾಲದಿಂದ ಅಪ್ಪಳಿಸಲ್ಪಟ್ಟ ಎಂಟು 
ದಿಕ್ಷದೇಶಗಳ ಕೀಲುಗಳ ಆಕಾಶವೇ ಹರಿದು ಬಿದ್ದಂತೆ” ಇತ್ತು 

ಹೆದರಿದ ದುರ್ಯೋಧನನ ಮನಸ್ಸಿಗೆ ಮೃತ್ಯವೇ ಬಾಯ್ತೆರೆದು 
ನಂತಂತೆ ಇದು “ಪಾತಾಳ ಬಿಲಕ್ಕೆ ಬಾಗಿಲ್‌”ಎಂಬಂತೆ 
ವೈಷಂಪಾಯನ ಸರೋವರವಿತ್ತು 


ಈ ಬಗ್ಗೆಯ ಚರ್ಚೆಯು ತುಂಬ ಉಪಯುಕ್ತವಾಗಿ ಚಿಂತನೆಗಳ 
ಕಡೆತದಿಂದ ಹೊಸ ಆಲೋಚನೆಗಳಿಗೆ ಎಡೆಗೊಟ್ಟಿತು.ಚರ್ಚೆಯಲ್ಲಿ 
ಪ್ರೊ. ಅಶ್ವಥನಾರಾಯಣ, ,ಡಾ. ಜಯಮ್ಮ ಕರಿಯಣ್ಣ, ಡಾ.ಪಿ.ವಿ. 
ನಾರಾಯಣ, ಪ್ರೊ.ಅಬ್ದುಲ್‌ ಬಶೀರ್‌, ಶ್ರೀ ಗುರುಪಸಾದ್‌, ಶ್ರೀ 
ವರದರಾಜ ಐಯ್ಯಂಗಾರ್‌, ಪ್ರೊ.ಆರ್‌.ಲಕ್ಷಿ ನಾರಾಯಣ, 
ಪ್ರೊಗಣೇಶ್‌, ರವೀಂದ್ರನಾಥ್‌ ಮುಂತಾದವರು ಪಾಲ್ಗೊಂಡು 
ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದರು. 


January 2016 Honganasu 


Vol. 02 Issue 10 


28-11-2015 ಶನಿವಾರ ಸಂಜೆ 6ಕ್ಕೆ ಸರ್‌.ಸಿ.ವಿ ರಾಮನ್‌ ಸ್ಮಾರಕ ದತ್ತಿ ಉಪನ್ನಾಸ 


ಳಿ 


ಉಪನ್ಯಾ ಸಕರು : ಡಾ. ಹಾಲ್ದೊಡ್ಡೇರಿ ಸುಧೀಂದ್ರ 
ವಿಷಯ : ರಾಮನ್‌ ಬಿತ್ತಿದ ಬೀಜಗಳು- ನಿರಂತರ ಫಲ ನೀಡುವ ಹೆಮ್ಮರಗಳಾದ ಕಥೆ 


ಶ್ರೀಮತಿ ಬಿ.ಜಿ. ಕುಸುಮಾ ಸಾಮಾಜಿಕ 
ಸ್ಥಾಪಿಸಿರುವ ಮೊದಲ ಸರ್‌.ಸಿ.ವಿ ರಾಮನ್‌ ಸ್ಮಾರಕ 
ಉಪನ್ಯಾಸ ಸವನು 
ವಿಶ್ವವಿದ್ಯಾಲಯದ ಎಂಜಿನಿಯರಿಂಗ್‌ ಶಿಕ್ಷಣ ವಿಜಾಗದ 
ನಿರ್ದೇಶಕರಾದ ಡಾ. ಹಾಲ್ದೊಡ್ಡೇರಿ ಸುಧೀಂದ್ರ ಅವರು ರಾಮನ್‌ 
ಬಿತ್ತಿದ ಬೀಜಗಳು- ನಿರಂತರ ಫಲ ನೀಡುವ ಹೆಮ್ಮರಗಳಾದ 
ಕಥೆ ಎಂಬ ವಿಷಯದ ಬಗೆ ಸ ವಿದ್ವತ್‌ ಪೂರ್ಣ ಉಪನ್ಯಾಸವನ್ನು 
ನೀಡಿದರು. ಅವರು ಬಾಹ್ಯಾಕಾಶ ತಂತ್ರಜ್ಞಾನ ಕ್ಷೆ ಕ್ಷೇತ್ರದಲ್ಲಿ ಭಾರತದ 
ಸಾಧನೆಗಳನ್ನು ಸವಿಸ್ತಾರವಾಗಿ ವಿವರಿಸಿ ಅದಕ್ಕೆ ಭದಬುನಾದಿ 
ಹಾಕಿಕೊಟ್ಟ ಸರ್‌ ಸವಿ ರಾಮನ್‌ ರವರ ಸಾಧನೆಗಳು ಹಾಗೂ 
ಅವರ ಮುಂದಾಲೋಚನೆಗಳ ಬಗ್ಗೆ ವಿಶ್ಲೇಷಣೆ ಮಾಡಿದರು.ನ೦ತರ 


4-12- 2015 ಶುಕ್ರವಾರ ಕನ್ನಡ ಸಂಸ್ಕೃತಿ ದರ್ಶನ 
ಸಾಕ್ಷ್ಯ ಚಿತ್ರ ಪ್ರದರ್ಶನ "ಭಾಷಾ ಏಕೀಕರಣ' 


ಐತಿಹಾಸಿಕ 


ಕರ್ನಾಟಕ ಏಕೀಕರಣದ ಬಗ್ಗೆ 
ಪುರಾವೆಗಳೊಂದಿಗೆ ಆಸಕ್ತಿದಾಯಕವಾಗಿ ಚಿತ್ರೀಕರಿಸಲಾದ 
ಸಾಕ್ಷ ಚಿತ್ರ ಕರ್ನಾಟಕ ಭಾಷಾ ಏಕೀಕರಣದ ಹಿಂದಿನ 
ಗಾಥೆಯನ್ನು ಮನಮುಟ್ಟುವಂತೆ ವಿವರಿಸುತ್ತದೆ.ಏಕೀಕರಣವನ್ನು 


ಸಾಧಿಸುವ 'ಮುನ್ನ ಇದ್ದ "ಪರಿಸ್ಥಿತಿಗಳು, ನಾಯಕರ ಪಾತ್ರಗಳು. 
ಹಾಗೂ ತಪ್ಪಿ ಬೀಜ ಅವಕಾಶಗಳು ಇತ್ಯಾದಿಗಳ ಬಗ್ಗೆ 
ಮಹತ್ವದ ಮಾಹಿತಿಗಳು ಸಭಿಕರಿಗೆ ಲಭ್ಯವಾದವು. 


Honganasu 


ಸೆ ಸ್‌ 
ಸೀವಾ ಟ್ರಸ್ಟ್‌ 


ಖ್ಯಾತ ವಿಜ್ಞಾನ ಹಾಗೂ ಅಲಿಯನ್ಸ್‌ 


January 2016 


ಬ | 


ತಕರ ಸತಗ ಕಣ್ಣೆ 


ವಾ ಟಃ 


ಧರಾ ಅಲಗ ಲಾ ಅ ಕದಳಿ 
Xe ಲಾ 


ಪ್ರೊ.ರಾಮಕೃಷ್ಣರಾವ್‌ ಅವರು ಸರ್‌ ಸಿವಿ ರಾಮನ್‌ ಅವರನ್ನು 
ಭೇಟಿ ಮಾಡಿದ ಬಗ್ಗೆ ಹಾಗೂ ತಮ್ಮ ವೈಯಕ್ತಿಕ ಅನುಭವಗಳನ್ನು 
ಹಂಚಿಕೊಂಡರು. 


ಡಾ. ಪಿ.ವಿ. ನಾರಾಯಣ ಅವರು ಸ್ವಾಗತವನ್ನು ಬಯಸಿ 
ಸರ್‌.ಸಿ.ವಿ ರಾಮನ್‌ ಸ್ಮಾರಕ ದತ್ತಿ ನಧಿ ಸ್ಥಾಪನೆಯ ಬಗ್ಗೆ ಹಾಗೂ 
ಪ್ರತಿಷ್ಠಾನದ ಚಟುವಟಕೆಗಳನ್ನು ವಿವರಿಸಿದರು. ಪತ್ರಕರ್ತೆ ಶ್ರೀಮತಿ 
ಆರ್‌. ಪೂರ್ಣಿಮಾ ಅವರು ಶ್ರೀಮತಿ ಬಿ.ಜಿ. ಕುಸುಮಾ ಹಾಗೂ 
ಶ್ರೀಮತಿ ಬಿ.ಜಿ. ಕುಸುಮಾ ಸಾಮಾಜಿಕ ಸೇವಾ ಟಸ್ಟ್‌ ಬಗ್ಗೆ 
ವಿವರಗಳನ್ನು ನೀಡಿದರು. ಗೌರವ ಅಧ್ಯಕ್ಷರು: ಪ್ರೊ. ಎಂ. ಎಚ್‌. 
ಕ್ಟ ೈಷ್ಣಯ್ಯ, ಉಪಸ್ಥಿತರಿದ್ದರು. ರವೀಂದ್ರನಾಥ್‌ ನಿರೂಪ 
ಮಾಡಿದರು. 


ವಚನ ವಿಹಾರ 
ಸಂಗೀತಾತ್ಮಕ ಚಿತ್ರಗಳ ಪ್ರದರ್ಶನ 


ಸೋಮವಾರ 15-12-2015 ರಂದು ಸಂಜೆ ಆರು 
ಗಂಟೆಗೆ. ವಚನ ವಿಹಾರ ಸಾಕ್ಷ್ಯ ಚಿತ್ರಗಳಲ್ಲಿ ಅಲ್ಲಮಪ್ರಭು 
ಹಾಗು ಸಿದ್ದರಾಮ ರಚಿಸಿದ ವಚನಗಳ ಗಾಯನ ಮತ್ತು 
ವ್ಯಾಖ್ಯಾನಗಳನ್ನು ಒಳಗೊಂಡಿರುವ ವಿಡಿಯೋ ಚಿತ್ರಗಳ 
ಪ್ರದರ್ಶನ ನಡೆಯಿತು. ಸುಮಾರು ಒಂದು ಗಂಟೆಯ ಈ 
ಸಂಗೀತಮಯ ಕಾರ್ಯಕ್ರಮದಲ್ಲಿ ವಚನ ಚಳುವಳಿ, 
ಅಲ್ಲಮಪ್ರಭು ಹಾಗು ಸಿದ್ದರಾಮ ಅವರ ಪಾತ್ರದ ಬಗ್ಗೆ 
ಬಹಳ ರಸವತ್ತಾಗಿ ವಿವರಿಸಲಾಗಿದ್ದು ಜೊತೆಗೆ ವಚನಗಳನ್ನು 
ಪ್ರಸಿದ್ಧ ಗಾಯಕರು ಇಂಪಾಗಿ ಹಾಡಿರುವ ಭಾಗಗಳೂ ಇದ್ದು 
ಅಧಿಕ ಸಂಖ್ಯೆಯಲ್ಲಿ ಹಾಜರಿದ್ದ ಸಭಿಕರಿಗೆ ಹೊಸ 
ಅನುಭವವನ್ನು ತಂದುಕೊಟ್ಟಿತು. 


Vol. 02 Issue 10 


ಅಕ್ಕರಗೊಟ್ಟಿ ಕಾರ್ಯಕ್ರಮ 08-01-2016 
ಲಕ್ಷ್ಮೀಶ ವಿರಚಿತ- ಕನ್ನಡ ಜೈಮಿನಿ ಭಾರತ 
ಕೆಲವುಪದ್ಯಗಳ ಅರ್ಥಜಿಜ್ಞಾಸೆ 
ಸಂಧಿ 21 : ಪದ್ಯಗಳು 3.26.61 


ಚರ್ಚೆಗೆ ಚಾಲನೆ ನೀಡುವವರು : ಕೆ.ವಿ. ವರದರಾಜ 
ಅಯ್ಯಂಗಾರ್‌(9632461250) 


ದೇವ ಬಿಡು ದೀಕ್ಷೆಯಂ ಕಾದು ನಡೆ ಕುಶನೊಳ್‌ ಮಃ 

ಹಾವೀರನಾತನಾ ಲವನಂದೆ ಬಲ್ಲಿದಂ। 

ಜೀವಸಂ೦ದೇಹಮಾಗಿರ್ಪುದೈ ಶತ್ರುಘ್ನಲಕ್ಷ್ಮಣರ್ಗಖಿಳಸೇನೆ॥ 
ಡ್‌ we MN 

ಭಾವಿಸೆ ತವಾಕೃತಿಯ ಬಾಲಕರ ದೆಸೆಯಿಂದೆ। 

ಗೋವರ್ಧನಂಗೆ ಮೊಲೆಗೊಟ್ಟ ಪೂತನವೊಲಾ। 


ಯೇವೇಳ್ಗೆವೆಂದು ದೂತರ್‌ ನುಡಿಯೆ ರಾಘವಂ ಕೇಳಿ 
ಮೂರ್ಛಿತನಾದನು ॥3॥ 


ಶಿಶುಗಳಾಗಿಹ ನಮ್ಮೊಳೆನಗೆ ಕಾಳೆಗವೆ ಪರ। 
ವಶರಾಗಿ ಬಿದ್ದನುಜರಂ ಕಂಡು ಖತಿಯೊಳಾಂ। 


ವಿಶಿಖಮಂ ತೊಡುವೆನೆಂದೊಡೆ ಮನವೊಡಂಬಡದು ನಮ್ಮ 
ಜನನಸ್ಥಿತಿಗಳ॥ 
ವಿಶದ ವಿಸ್ತರವನೊರೆದೊಡೆ ನೋಡಿಕೊಳ್ಳನೆನೆ 


ಕುಶನೆಂದನಂತು ಲೋಕಾನಂದಕರಮಾದ। 


ನಿಶಿತವಾಕ್ಯಂಗಳಂ೦ ಜನಮೇಜಯ ಕ್ಲಿತಿಪ ಕೇಳಾ 
ರಘೂದ್ವಹಂಗೆ ॥26॥ 


ಆರ ತನುಜಾತರೆಲೆ ಮಕ್ಕಳಿರ ನಮಗಿನಿತು। 
ವೀರತ್ವಮೆತ್ತಣದು ಪೇಳ್ವುದೆಂದಾತ್ಮಜರ। 


ನಾ ರಾಘವಂ ಕೇಳ್ಪೊಡವರಾವು. ಜಾನಕಿಯ 
ಗರ್ಭಸಂಭವರೆಮನು 


ಆರೈದು ವಾಲ್ಮೀಕಿಮುನ ಸಲಹಿ ಸಕಲವಿ। 
ದ್ಯಾರಾಜಿಯಂ ಕಲಿಸಿದಂ ದೇವ ನನ್ನ ಪದ। 


ವಾರಿಜಕೆ ದ್ರೋಹ'ಮುಂ 
ಸೈರಿಸುವುದೆಂದೆರಗಿದರ್‌ ಪದದೊಳು॥6॥| 


ಮಾಡಿದೆವು) 


ಶಾಶ್ಚತ ನಿಧಿ 


ಸಾಹಿತ್ಯಾಸಕ್ತರಲ್ಲಿ ಒ೦ದು ಬಿನ್ನಹ 
ಪ್ರತಿಷ್ಠಾನದ ಮುಂದೆ ಹಸ್ತಪ್ರತಿಗಳ ರಕ್ಷಣೆ, ಡಿಜಿಟೀಕರಣ 
ಮತ್ತು ಅಧ್ಯಯನ, ಮಾಧ್ಯಮ ಕನ್ನಡ ಬರವಣಿಗೆಯ ಬಗೆಗಿನ 
ಸ್ನಾತಕೋತ್ತರ ಡಿಪ್ಲೊಮ ತರಗತಿಗಳನ್ನು ನಡೆಸುವುದು, ನಮ್ಮ 
ಹಿರಿಯ ಸಂಶೋಧಕರ ಬಗ್ಗೆ ಸಾಕ್ಷ್ಯಚಿತ್ರಗಳನ್ನು ತಯಾರಿಸುವ 
ಯೋಜನೆ, ಮೌಲಿಕ ಪುಸ್ತಕಗಳ ಪ್ರಕಟಣೆ , ಹಳಗನ್ನಡದ 
ವಿಶೇಷ ಅಧ್ಯಯನಕ್ಕಾಗಿ ವಿಶೇಷ ಕಾರ್ಯಕ್ರಮಗಳನ್ನು 
ರೂಪಿಸುವುದುಇಂತಹ ಹಲವಾರು ಯೋಜನೆಗಳು ಮುಂದಿವೆ. 
ಇವಕ್ಕೆಲ್ಲ ಹಣದ ಆವಶ್ಯಕತೆ ಇದೆ. 


ಈ ದಿಸೆಯಲ್ಲಿ ಪ್ರತಿಷ್ಠಾನವು ಒ೦ದು ಶಾಶ್ವತ ನಿಧಿಯನ್ನು 
ಸ್ಥಾಪಿಸುವ ಆಲೋಚನೆಯಲ್ಲಿದೆ.ಈ ನಿಧಿಯ ಮೇಲಿನ ಬಡ್ಡಿ 
ಹಣದಿಂದ ನಮ್ಮ ಮುಂದಿನ (ಯೋಜನೆಗಳನ್ನು 
ಕಾರ್ಯಗತಗೊಳಿಸುವುದು ನಮ್ಮ ಉದ್ದೇಶವಾಗಿರುತ್ತದೆ.ನಮ್ಮ 
ಉದ್ದೇಶ ಸಾಕಾರಗೊಳ್ಳಲು ತಮ್ಮಂತಹ ಉದಾರಿಗಳ ನೆರವು 
ಅಗತ್ಯ. 

ತಮ್ಮಲ್ಲಿ ವಿಶೇಷವಾಗಿ ಮಾಡುವ ಮನವಿಯೆಂದರೆ, ತಾವು 
ಉದಾರವಾಗಿ ದಾನದ ರೂಪದಲ್ಲಿ ನಮ್ಮ ಸಂಸ್ಥೆಗೆ ಧನಸಹಾಯ 
ಮಾಡಬೇಕೆಂದು ತಮ್ಮನ್ನು ಕೋರುತ್ತೇವೆ. ತಮ್ಮಂತಹವರು ನಮ್ಮ 
ಚಟುವಟಿಕೆಗಳಿಗೆ ಬೆ೦ಬಲ ನೀಡಿದಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರ 
ಮತ್ತಷ್ಟು ಶೀಮಂತವಾಗಲು ಸಾಧ್ಯವಾಗಬಹುದಾಗಿರುತ್ತದೆ. 


ತಾವು ದತ್ತಿನಧಿಗಳನ್ನು ಸ್ಥಾಪಿಸುವ ಮೂಲಕ, ಶಾಶ್ಚತ 
ನಿಧಿಗೆ ಉದಾರವಾಗಿ ಧನಸಹಾಯ ಮಾಡುವುದರ ಮೂಲಕ, 
ಪ್ರತಿಷ್ಠಾನದ ಪ್ರಕಟಣೆಗಳನ್ನು ಖರೀದಿಸುವುದರ ಮೂಲಕ, 
ಪ್ರತಿಷ್ಠಾನದ ಪ್ರಕಟಣೆಗಳ ಪ್ರಾಯೋಜಕತ್ವವನ್ನು ವಹಿಸಿಕೊಳ್ಳುವುದರ 
ಮೂಲಕ ಹಲವು ವಿಧಗಳಲ್ಲಿ ನಮ್ಮ ಜೊತೆ ಕೈ 
ಜೋಡಿಸಬಹುದಾಗಿರುತ್ತದೆ. 

ಪ್ರತಿಷ್ಠಾನಕ್ಕೆ ನೀಡುವ ನಿಧಿಯ ಮೊಬಲಗಿನ ಮೇಲೆ ಭಾರತ 


ಸರ್ಕಾರದ ಆದಾಯ ತೆರಿಗೆ ಕಾನೂನನ "80 ಜಿ' ಅನ್ವಯ 
ತೆರಿಗೆ ವಿನಾಯಿತಿ ದೊರೆಯುತ್ತದೆ. 


ತಾವು ತಮ್ಮ ಕಾಣಿಕೆಗಳನ್ನು ಜೆಕ್‌/ಡಿಡಿ ಮೂಲಕ 
ಪ್ರತಿಷ್ಠಾನದ ಹೆಸರಿನಲ್ಲಿ ಪ್ರತಿಷ್ಠಾನದ ವಿಳಾಸಕ್ಕೆ ರವಾನಿಸಬಹುದು. 


ಮು 


ಶಾಶ್ವತ ನಧಿಗೆ 2015 ರ ಸೆಪ್ಟೆಂಬರ್‌ ಹಾಗೂ 
ಅಕ್ಟೋಬರ್‌ತಿ೦ಗಳುಗಳಲ್ಲಿ ಕಾಣಿಕೆ ನೀಡಿರುವವರ ಪಟ್ಟಿ: 


ಶ್ರೀ ಜಿ.ವಿ. ಪ್ರಭಾಕರ್‌, ಶ್ರೀಮತಿ ಎಂ.ಜಿ. ವಾರಿ 
ಇಲ್ಲಿಯವರೆಗೆ ಸಂಗ್ರಹಿಸಲಾದ ಮೊತ್ತ ರೂ. 16.00 ಲಕ್ಷ 


January 2016 Honganasu 


Vol. 02 Issue 10 


ಪದಚರಿತೆ 
ಒಂದಷ್ಟು ಪದಗಳ ಮೂಲಚೂಲಗಳ ಹುಡುಕಾಟ 


ಆತ್ಮ: “ಅಮರಕೋಶ'ದಲ್ಲಿ “ಕ್ಷೇತ್ರಜ್ಞ ಆತ್ಮಾ ಪುರುಷಃ” 
ಎಂದಿದೆ; ಎಂದರೆ ಜೀವ ಎಂದು. ವ್ರೀತನಂ ಆತ್ಮಂ” ಎಂದು 
“ಅಭಿಧಾನ ವಸ್ತುಕೋಶ'ದಲ್ಲಿ ಒಂದೆಡೆ, ಮತ್ತೊಂದೆಡೆ 
“ವುನದಿಡುವಟೆಂತೊಳೆ ವರ್ತಿಕುಮುನತಿ೦ದ್ರಿಂತು 
ಗಣಮದಜಅಕೋಳಧಿಕೃತನಾತ್ಮಂ” (ಮನಸ್ಸಿಗನುಗುಣವಾಗಿ 
ವರ್ತಿಸುವ ಇಂದ್ರಿಯಗಳ ನಡುವೆ ಆತ್ಮವು ನೆಲಸಿದೆ). 
“ಏದೊರೆಯನಾತ್ಮನೆಂದೊಡೆ ಅನಾದಿ ಅನಂತಂ ನಿರತ್ಯಯಂ 
ಚಿನ್ಮಂರು ನೀಃಪ್ರಾದೇಶಿಕಂ”. ಎಂದು ಜನ್ನನ 
“೦ಯಶೋದಧ'ರಚರಿತೆ'೦ರು ಆತ್ಮದ 
ವಿವರಿಸುತ್ತದೆ.ಜೇಡರ ದಾಸಿಮಂತ್ಯುನ ವಚನದಲ್ಲಿನ 
“ಶರೀರದೊಳಗಾತ್ಮನ ನರರು ಕಾಣದಂತಿರಿಸಿದೆ” ಎಂಬಲ್ಲಿ 
ಸೃಷ್ಟಿಯ ಬಗೆಗಿನ ವಿಸ್ಮಯಭಾವವಿದೆ. “ಆತ್ಮವೆ ಲಿಂಗವೆಂಬರು, 
ಆತ್ಮನ ದೇಹರಹಿತವಾಗಿ ಕಾಬವರುಂಟೆ” ಎಂಬ ಬಸವಣ್ಣನ 
ಮಾತಿನಲ್ಲಿ ಪ್ರತಿ ವ್ಯಕ್ತಿಯಲ್ಲಿಯೂ ಇರುವ ಚೈತನ್ಯವನ್ನು “ಆತ್ಮ' 
ಎಂದು ಕರೆಯುವಂತಿದೆ.ಜನ್ನನ “ಯಶೋಧರ ಚರಿತೆ'ಯ 
“ಭೂತಚತುಷ್ಟಾವಯವದಿಂ ಅನನ್ಯಂ ಆತ್ಮನತಿಚೈತನ್ಯಂ” ಎಂಬಲ್ಲಿ 
ದೇಹವನ್ನೆಲ್ಲ ಆತ್ಮವು ವ್ಯಾಪಿಸಿರುತ್ತದೆ ಎಂಬರ್ಥವಿದೆ. ಆತ್ಮ- 
ದೇಹಗಳ ಸಂಬಂಧವನ್ನು ಬಿಬ್ಬಿ ಬಾಚಯ್ಯನೆಂಬ ವಚನಕಾರನು 
“ಆತ್ಮ ಘಟದಲ್ಲಿ ನಂದಿಹ ಭೇದ: ನೀರು ಮಣ್ಣಿನಂತೆ, ಬೇರು 
ಸಾರದಂತೆ, ಗಂಧ ತರುವಿನಂತೆ” ಎಂದು ವರ್ಣಿಸುತ್ತಾನೆ. 


ಆತ್ಮ ಎಂಬ ಪದಕ್ಕೆ ಪರಮಾತ್ಮ ಎಂಬ ಅರ್ಥವೂ ಇದೆ: 
“ಇಂತು ಷಟ್ಟಲವಾಗಿ ವಾಜ್ಯನಕ್ಕೆ ಅಗೋಚರವಾದ ಬ್ರಹ್ಮವೆ 
ಆತ್ಮನು” - ಅಲ್ಲಮಪ್ರಭು. ಆತನದೇ ಮತ್ತೊಂದು ವಚನದಲ್ಲಿ 
“ಆತ್ಮಸಂಗವಾದವರ್ಗೆ ಬಹಿರ್ಭಾವವಿಲ್ಲ” ಎನ್ನುತ್ತಾನೆ. 
ಆತ್ಮಸ್ಪರೂಪವನ್ನು ತಿಳಿಯುವುದೇ “ಆತ್ಮತತ್ವ': “ಆತ್ಮತತ್ತ್ವದೊಳ್‌ 
ಬಗೆ ಗಡಂ” - “ಆದಿಪುರಾಣ'. ಆತ್ಮ-ಪರಮಾತ್ಮಗಳ ಸಂಬಂಧದ 
ಅರಿವೇ ಪ್ರಾಯಶಃ "ಆತ್ಮವಿದ್ಯೆ. “ಅನುಭಾವವೆಂಬುದು ಆತ್ಮವಿದ್ಯೆ” 
ಎಂದು ಸ್ವತಂತ್ರ ಸಿದ್ಧಲಿ೦ಗೇಶ್ವರನೆಂಬ ವಚನಕಾರನ ಹೇಳಿಕೆ 
( “ಕರಣಮಥನದಿಚ್ಛೆ ದೋರದಿಹುದೇ ಅನುಭಾವ” - 
ಚೆನ್ನಬಸವಣ್ಣ). ಆತ್ಮವನ್ನು ಆದಯ್ಯನೆಂಬೊಬ್ಬ ವಚನಕಾರನು 
ಸಮುದಕ್ಕೆ ; ಹೋಲಿಸುತ್ತಾನೆ. “ಆತ್ಮನೆಂಬ ಅಂಬುಧಿಯಲ್ಲಿ ನೊರೆ 
ತೆರೆ ತುಂತುರು ಸಾರ ಬುದ್ದುದಂಗಳೆಂಬ, ತನು ಮನ ಶಬ್ದ 
ಸ್ಪರ್ಶ ರೂಪು ರಸ ಗಂದ... ಅಹಂಕಾರ 
ಮಮಕಾರ೦ಗಳಾದವಯ್ಯಾ?” ತನಗೆ ಆತ್ಮದ ಸ್ವರೂಪ ತಿಳಿದಿದೆ 
ಎ೦ಬುವವರನ್ನು ಕುರಿತು ಉರಿಲಿಂಗಪೆದ್ದಿಯೆ೦ಬ ವಚನಕಾರನು 
““ಆತ್ಮಾಹ೦' ಎಂಬರು ತಾಮ್ರ ಆತ್ಮವಿತ್ತುಗಳಲ್ಲ; 
ಆತ್ಮನಂಥವನಂಥವನೆಂದು ಕಂಡವರುಂಟೆ ಅಯ್ಯ?” ಎಂದು 
ಪಶ್ನಿಸುತ್ತಾನೆ. ಆತ್ಮಜ್ಞಾನಿಯನ್ನು ಡಿವಿಜಿ “ಆತ್ಮದರ್ಶನ' ಎನ್ನುತ್ತಾರೆ: 


Honganasu 


ಹಾಂ ಇಲಿ ದಾಲ ದಂ 
ಸ್ವರೂಪವನನ್ನು 


January 2016 


- ಡಾ.ಪಿ.ವಿ ನಾರಾಯಣ 


“ದ್ವೈತವೇನದ್ವೈತವೇನಾತ್ಮದರ್ಶನಗೆ?” ಹೀಗೆ ಆತ್ಮನ ಬಗೆಗಿನ 
ಚರ್ಚೆಗೆ ಕೊನೆಯೇ ಇಲ್ಲ. 


ಇ ಬ ಜ 


ಆತ್ಮ: ಆತ್ಮ ಎಂಬ ಪದಕ್ಕೆ ತಾನು ಎಂಬರ್ಥವು 
ವ್ಯಾಪಕವಾಗಿದ್ದು, ಅನೇಕ ಶಬ್ದಗಳಿಗೂ ಪರಿಕಲ್ಪನೆಗಳಿಗೂ ಎಡೆ 
ಮಾಡಿಕೊಟ್ಟದೆ. ಈ ಶಬ್ದಕ್ಕೆ ಈ ಅರ್ಥವು ಪ್ರಾಪ್ತವಾಗುವುದು 
ಇದು ಪೂರ್ವಪದವಾಗಿ ಸೇರುವ ಸಮಾಸಗಳಲ್ಲಿ. ಆತ್ಮಕೃತ್ಯ 
ಎಂದರೆ ತನ್ನ ಕೆಲಸ ಎಂದರ್ಥ: “ಆತ್ಮಕೃತ್ಯಪರಿಪಾಲನರಾ 
ದಮಿತಾರಿಯನ್ನರಾರ್‌” ಎ೦ಬುದು ಪೊನ್ನನ "ಶಾಂತಿಪುರಾಣ'ದ 
ಮಾತು. ತನ್ನನ್ನು ತಾನು ಕಾಪಾಡಿಕೊಳ್ಳುವುದು “ಆತ್ಮರಕ್ಷಣ': 
“ಆತ್ಮರಕ್ಷಣವೇ ಪರಮುಪುರುಷಾರ್ಥವುಂಬ 
ಸರ್ವಜನಸಮ್ಮತಮಂ” ಎಂಬುದು "ಪಂಚತಂತ್ರ'ದ ಮಾತು. 
“ಆತ್ಮಗತ' ಎ೦ದರೆ ತನಗೆ ತಾನೇ ಹೇಳಿಕೊಳ್ಳುವುದು (ಸ್ವಗತ): 
“ತಜ್ಜರದ್ದಾನರ'೦ ಹರ್ಷೊೋತೃರ್ಷಚಿತ್ರನಾಗಿ 
ಆತ್ಮಗತದೊಳಿಂತೆಂದಂ.” - “ಪಂಚತ೦ತ'. “ಆತ್ಮಘಾತ' ಎಂದರೆ 
ತನ್ನನ್ನು ತಾನು ಕೊ೦ದುಕೊಳ್ಳುವುದು (ಆತ್ಮಹತ್ಯೆ); “ಮೇಲೆ 
ಕೂಡುವರ್‌ ಒಡಸತ್ತವರ್‌ ಎ೦ಬೊಡೆ ಅದು ಕೂಡದು ಕೇವಲಂ 
ಆತ್ಮಫಾತದೋಷವೆ ಪೆಜತಲ್ಲ” ಗ ಕರ್ಣಾಟಕ ಕಾದಂಬರಿ”. 
ಆತ್ಮದ ತೇಜಸ ನನ್ನು ಕುವೆಂಪು ಆತ್ಮಜ್ಜಾಲೆ ಎನ್ನುತ್ತಾರೆ: 
“ಅತ್ನಜ್ವಾಲೆಯ "ದಳ್ಳುರಿ ಹೊತ್ತಿ . .. ಮಿಥ್ಯೆಯ ದಹಿಸುತ 
ಮುಕ್ಕುಕಿದೆ”ಓ ಗೆಯೇ. ಆತ್ಮಗೌರವ, ಆತ್ಮಾಭಿಮಾನ, ಆತ್ಮದಂಡನೆ, 
ಆತ್ಮಸಾಕ್ಹಾತ್ಕಾರ, ಆತ್ಮಜ್ಞಾನ. ಆತ್ಮಚರಿತ್ರೆ "ಮುಂತಾದ ಅಸಂಖ್ಯ 
ಸಮಾಸಗಳು. ಸೃಷ್ಟಿಯಾಗಿವೆ. 


ಈ ಶಬ್ದದಿಂದ ಇತರ ಕೆಲವು ಶಬ್ದಗಳೂ ಸಾಧಿತವಾಗಿವೆ. 
ಆತ್ಮಜ ಎಂದರೆ ಮಗ [ತನ್ನಂದ ಹುಟ್ಟಿದವನು]: “ಮನದೊಳ್‌ 
ಪಿರಿದುಮುತ್ತಾಹಮಂ೦ ಪಡೆದಳಾತ್ಮಜರ ಬರವಿಂದೆ” - 
"ಸುಕುಮಾರ ಚರಿತೆ'. ಆತ್ಮಜನ್ಮ (“ಗ೦ಗಾತ್ಮಜನ್ಮಂ 
ಜಯಶ್ರೀಲೋಲಂ” - "ಪಂಪಭಾರತ') ಮತ್ತು “ಆತ್ಮಜಾತ' 
(“ಜಯಶ್ಯಾಮೆಗೆ ಇನ್ನು ಆತ್ಮೋದ್ಧ ವಮುಂದಕ್ಕುಂ” ಗ್ದ 
“ಅನಂತನಾಥ ಪರಾಣ') ಎರಿಕರೂ ಮಗನೇ. ಹಾಗೆಯೇ ಆತ್ಮಜೆ, 
ಆತ್ಮಜಾತೆ ಎ೦ದರೆ ಮಗಳು. ಮಗ ಹುಟ್ಟುವ ಸಂತೋಷವನ್ನು 
“ಅದಿಪುರಾಣ'ವು “ಆತ್ಮಜನೊಸಸಗೆ' ಎನ್ನುತ್ತದೆ: “ಮಾದೇವಿಗಾದ 
ಆತ್ಮಜನೊಸಗೆಯನಾ .. .ಬಿನ್ನಪ೦ಗೆಯ್ದಿರೆ”. “ಆತ್ಮೀಯ' ಎಂದರೆ 
ತನಗೆ ಪ್ರಿಯವಾದವನು ಎ೦ದರ್ಥ: “ಅವರ ವಚನದಿ೦ ಆತ್ಮೀಯ 
ಪಿತ್ಯಮರಣಮುಮಂ೦ ಆತನ ನರಕಗತಿಗಮನಮುಂ ಅಣಿದು” 
- “ಆದಿಪುರಾಣ. ಈ ಶಬ್ದಕ್ಕೆ "ಅಭಿಧಾನ ವಸ್ತುಕೋಶ'ವು 
ಹತ್ತಿರದ ಬಂಧು ಎಂಬರ್ಥವನ್ನೂ ಕೊಡುತ್ತದೆ: 


Vol. 02 Issue 10 


ಗೃಹ ಸಾಲ Date of Posting : 30-12-2015 


ಬಿ.ಎಂ.ಶ್ರೀ ಪ್ರತಿಷ್ಠಾನದ ಗೌರವ HONGANASU KANNADA MONTHLY 


ಕಾರ್ಯದರ್ಶಿ ಶ್ರೀ. ರವೀಂದನಾಥ್‌ || RNINo. KAR/KAN/2015/64049 

ರಚಿಸಿರುವ “ಗೃಹಸಾಲ -ಸಮಗ್ರ || REGISTERED 

ಮಾಹಿತಿ ಕೈಪಿಡಿ” ಪುಸ್ತಕ ಈಚೆಗೆ Post office Registration No.RNP/KA/BGS/2229/2015-2017 
ಬೆಂಗಳೂರಿನ ನವ ಕರ್ನಾಟಕ || Office of Posting: Bangalore PSO, Bangalore 560026 


ಪ್ರಕಾಶನದಿಂದ ಲೋಕಾರ್ಪಣೆ || Price :Annual Subscription Rs. 20/- 
ಆಗಿದೆ. 


2015 ಡಿಸೆಂಬರ್‌ ತಿಂಗಳಿನಲ್ಲ(20ರ ವರೆಗೆ) ಹಸ್ತಪ್ರತಿ ವಿಭಾಗದಲ್ಲಿ ಕೈಗೊಂಡ ಕಾರ್ಯಗಳ ವರದಿ 


ಬಿಎಂಶ್ರೀ ಸ್ಮಾರಕ ಪ್ರತಿಷ್ಠಾನದ ಹಸ್ತಪ್ರತಿ ವಿಭಾಗವು ಸತತವಾಗಿ ಕಾರ್ಯನರತವಾಗಿರುತ್ತದೆ. ನಮ್ಮಲ್ಲಿರುವ ಅಪಾರ 
ಸಂಖ್ಯೆಯ ಹಸ್ತಪ್ರತಿಗಳಿಗೆ ಸಂಬಂಧಿಸಿದಂತೆ ಹಲವಾರು ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. 
2015ರ ಡಿಸೆಂಬರ್‌ ತಿಂಗಳಿನಲ್ಲಿ 9 ಗ್ರಂಥಗಳ ಶುಷ್ಕ ಶುದ್ದೀಕರಣ, 23 ಗ್ರಂಥಗಳಲ್ಲಿ ಪತ್ರಗಳ ಮರುಜೋಡಣೆ ಮತ್ತು ಸ್ಕಾನ್‌ 


ಮಾಡಲು ಸಿದ್ಧಪಡಿಸಿರುವುದು, 14ಗ೦ಥಗಳಿಗೆ ಸೂಚಿಗಳನ್ನು ತಯಾರಿಸಿರುವುದು. ಈ ಎಲ್ಲಾ ಕೆಲಸಗಳನ್ನು ಮಾಡಿದೆ. 


ಪ್ರತಿಷ್ಠಾನದ ಸಂಗ್ರಾಹಲಕ್ಕೆ ಇತ್ತೀಚೆಗೆ ಸ್ವೀಕೃತವಾಗಿರುವ ಕೆಲವು ಗ್ರಂಥಗಳಲ್ಲಿ ಪತ್ರಗಳು ಅಸ್ತವ್ಯಸ್ತವಾಗಿರುವದರಿಂದ, 


ಮು 


ಗ್ರಂಥಗಳನ್ನು ಪರಿಶೀಲಿಸಿ ಪತ್ರಗಳ ಪುನರ್‌ಜೋಡಣೆ ಕಾರ್ಯವನ್ನು ಕೈಗೆತ್ತಿ ಕೊಳ್ಳಲಾಗಿದೆ. 


ಡು ತ 


ಕೋರಿಕೆ 


ಹೊ೦ದನಸು ಯಶಸ್ವಿಯಾದಲು ನಿಮ್ಮ ಆಶೀರ್ವಾದ, ಬೆ೦ಬಲ ಹಾಣೂ ಸಹಕಾರಗಳು ನಮದೆ 
ಅದತ್ಯವಾದುತ್ತವೆ. ಈ ಮಾಸಿಕದ ವಾರ್ಷಿಕ ಚಂದಾ ಹಣ ಕೇವಲ ದೂ. 2೦/ - ಅಗಿದ್ದು 
ಐದು ವರ್ಷದಕ ಚಂದಾ ಹಣ ರೂ, 100/- ಮಾತ್ರ. 


ನೀವುಗಳು ಈ ಮಾಸಿಕಕ್ಷೆ ಚ೦ದಾದಾರರಾದಲು ಕೋರುತ್ತೇವೆ. 


Printed and published by : B.R.Ravindranath on behalf of the BMSRI SMARAKA PRATISHTANA, 
3% Main Road, NR Colony, Bangalore - 560019 and printed at Annapoorneshwari Printers, No. 11, 10 °C’ 
Main, 6th Block, Rajajinagar, Bangalore 10. and published at BMSRI SMARAKA PRATISHTANA, 
3% Main Road, NR Colony, Bangalore - 560019 Editor : B.R.Ravindranath 


ತೆರೆದ-ಅಂಚೆ 


ವಿಳಾಸ 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 

ಬಿ.ಎಂ.ಶ್ರೀ. ಕಲಾಭವನ, ೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ, ಬೆಂಗಳೂರು - ೧೯ 
ದೂರವಾಣಿ : ೨೬೬೧೫೮೭೭ 


January 2016 Honganasu 


Vol. 02 Issue 10 


